ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1104 

ಸದಸ್ಯರ ಹೆಸರು : ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸುವ ದಿನಾಂಕ : 22.12.2021 | 


ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 


ಕೊಡಗು ಜಿಲ್ಲೆಯಲ್ಲಿ, ಮಾಜಿ ಸೈನಿಕರು ಹಾಗೂ ಅವರ 
ಪೈಸಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವ ಪ್ರಕರಣದಲ್ಲಿ 


ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಸೆಕ್ಷನ್‌ 94ಎ, ಬಿ 
ಮಾಡಿಕೊಂಡು ವ್ಯವಸಾಯ ಮಾಡುತ್ತಾ ಬಂದಿರುವ | ಮತ್ತು ಎ(4) ಗಳಲ್ಲಿ ನಿರ್ದಿಷ್ಟಪಡಿಸಿದ ಅರ್ಹತೆಯಂತೆ ಭೂ 


ಅವಲಂಬಿತರು ಪೈಸಾರಿ ಜಾಗವನ್ನು ಒತ್ತುವರಿ 


ಜಾಗಕ್ಕೆ ಈಗಾಗಲೇ ವಿತರಿಸಿರುವ ಹಕ್ಕುಪತ್ರವನ್ನು | ಮಂಜೂರಾತಿಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಮಾಜಿ ಸೈನಿಕರಿಗೆ | ಮಾಜಿ ಸೈನಿಕರಿಗೆ ಮಂಜೂರಾದ ಪ್ರಕರಣಗಳಲ್ಲಿ 
ನಿಯಮಬಾಹಿರವಾಗಿ ರದ್ದುಪಡಿಸಿರುವುದು ಕೊಡಗು ಜಿಲ್ಲೆಯಲ್ಲಿ | 
ವರದಿಯಾಗಿರುವುದಿಲ್ಲ. 


ಅನ್ಯಾಯವಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
ಬಂದಿದ್ದಲ್ಲಿ, ಈಗಾಗಲೇ ನೀಡಿರುವ ಹಕ್ಕುಪತ್ರಗಳನ್ನು 


ಏಕಾಏಕಿ ರದ್ದು ಮಾಡಲು ಕಾರಣಗಳೇನು; 


pel pe 
ಜಿಲ್ಲಾಡಳಿತದಿಂದ ಸೂಕ್ತ ಹಾಗೂ ವಿಸ್ತಾರವಾದ ಅನ್ವಯಿಸುವುದಿಲ್ಲ 
ವಿಚಾರಣೆ ಮಾಡಿ, ದೇಶ ಸೇವೆಗೆ ತಮ್ಮ ಜೀವನವನ್ನೇ 
ಮುಡುಪಾಗಿಟ್ಟ ಮಾಜಿ ಸೈನಿಕರಿಗೆ ನ್ಯಾಯ ಒದಗಿಸಲು 


ಕ್ರಮವಹಿಸಲಾಗುವುದೇ? 


(ಕಡತ ಸಂಖ್ಯೆ:ಕಂಇ 23 ಎಲ್‌ಜಿಓ 2021) ನ್‌್‌ 


4 

Pa 

Pak 
kd 


[s 


(ಆರ್‌.ಅಶೋಕ) 5 


ಕಂದಾಯ ಸಚಿವರು 


ಷಿ ಆ pA 


